ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ರಾಯಚೂರಿನಲ್ಲಿರುವ ್ಥTPS ಮತ್ತು ೪TPS ನ ಶಾಖೋತ್ಸನ್ನಗಳ ಕುರಿತು 


ಶ್ರೀ ಎನ್‌. ಎಸ್‌. ಭೋಸರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು):- 
1275 (1533) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಯಚೂರಿನಲ್ಲಿ ಕರ್ನಾಟಿಕ ವಿದ್ಯುಚ್ಚಕ್ತಿ ನಿಗಮ (KP ವತಿಯಿಂದ ನಿರ್ಮಾಣ ಮಾಡಿರುವ RPS 
ಹಾಗೂ TPS ವಿಂದ ಉತ್ಪತ್ತಿಯಾಗುತ್ತಿರುವ ಒಟ್ಟಿ ವಿದ್ಯತ್ನಿನ ಪ್ರಮಾಣ ಎಷ್ಟು; ಈ ಯೋಜನೆಗೆ 
ಭೂಸ್ವಾಧೀನ ಪಡೆದುಕೊಂಡಿರುವ ಭೂಮಿ ಎಷ್ಟು ; 


(ಆ) ಈ ವಿದ್ಯುತ್‌ ಉತ್ಪಾದನೆಯಿಂದ ರಾಯಚೂರು ಭಾಗದಲ್ಲಿರುವ ರೈತರಿಗೆ ಸಿಕ್ಕಿರುವ ಸೌಲಭ್ಯಗಳೇನು; 
ಹಾಗೂ ಸ್ಥಳೀಯರಿಗೆ ಸಿಕ್ಕಿರುವ ಉದ್ಯೋಗ ಎಷ್ಟು ; ಶಕ್ತಿ ನಗರದಲ್ಲಿ ಪರಿಸರವನ್ನು ಕಾಪಾಡಸಿಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಇ) ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಮಾ ಹಾಗೂ ತುಂಗಭದ್ರಾ ನದಿಗಳು ಇರುವುದರಿಂದ ರೈತರ 
ಪಂಪ್‌ಸೆಟ್‌ಗಳಿಗೆ ದಿನದ 12 ತಾಸು ವಿದ್ಯತ್‌ ಸರಬರಾಜು ಮಾಡಲು ಸರ್ಕಾರ ತೆಗೆದುಕೊಂಡ 
ಶ್ರಮಗಳೇಮು ? 


